ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 487 
ಮಾನ್ಯ ಸದಸ್ಯರ ಹೆಸರು :  ಶ್ರೀಕಾಂತರಾಜ್‌ (ಬಿಎ೦ಎಲ್‌) 
(ಸ್ಥಳೀಯ ಸಂಸ್ಥೆಗಳ ಕೇತು) 

ಉತ್ತರಿಸಬೇಕಾದ ದಿನಾಂಕ : 10.03.2020 

ಉತ್ತರಿಸಬೇಕಾದ ಸಚಿವರು : ಮಾನ್ಯ ನಗರಾಭಿವೃದ್ಧಿ ಸಚಿವರು 
ತುಮಕೂರು ಮಹಾನಗರ (ರೂ. ಲಕ್ಷಗಳಲ್ಲಿ) 
ಪಾಲಿಕೆಯಲ್ಲಿ ಕಳೆದ ಎರಡು year Demand | Total Collection | Balance 
ವರ್ಷಗಳಲ್ಲಿ ವಸೂಲಿ Demand 


ಮಾಡಿರುವ ತೆರಿಗೆ ಹಣವೆಷ್ಟು; 


2017-18 | 312.54 | 1969.00 | 2281.54 1635.00 646.54 


2018-19 | 646.54 | 2168.00 | 2814.54 2138.75 675.79 


2019-20 | 675.79 | 2276.00 | 2951.79 2766.34 185.45 
(Up to 
Feb 


ಅಂತ್ಯಕ್ಕೆ) 


ತುಮಕೂರು ಮಹಾನಗರ ಒಟ್ಟು ಆಸ್ತಿಗಳು = 1,06,847 
ಪಾಲಿಕೆ ವ್ಯಾಪ್ತಿಗೆ ಬರುವ 
ಆಸ್ತಿ-ಪಾಸ್ತಿಗಳ ಸಂಖ್ಯೆ ಎಷ್ಟು; 


ಈ ಆಸ್ಲಿ ಪಾಸ್ತಿಗಳಲ್ಲಿ ತೆರಿಗೆ | ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸ್ವತ್ತುಗಳ ಒಟ್ಟು ಸ೦ಖ್ಯೆ: 32400. 
ಬಾಕಿ ಉಳಿಸಿಕೊಂಡಿರುವ 


ಸ್ವತ್ತುಗಳೆಷ್ಟು; (ಮನೆ/ (ಮನೆ- 14624, ವಾಣಿಜ್ಯ- 809 , ವಾಸ / ವಾಣಿಜ್ಯ ಕಟ್ಟಡಗಳು-461, 
ವಾಣಿಜ್ಯ ಕಟ್ಟಿಡಗಳು /ಸಂಘ | ಸಂಘ ಸಂಸ್ಥೆಗಳು-06, ಕಾರ್ಬಾನೆ- 48, ಗಾರ್ಮೇಂಟ್‌- 01, ಇತರೆ ಖಾಲಿ 
ಸಂ೦ಸ್ಥೆಗಳು/ ಕಾರ್ಬಾನೆ ನಿವೇಶನ- 16390, ಹೋಟೆಲ್‌-2, ಪಿಜಿ-4 ರೈಸ್‌ಮಿಲ್‌-2, ಆಸ್ಪತ್ರೆ-6, 
ಗಾರ್ಮೆಂಟ್ಸ್‌ ಇತರೆ ಕಲ್ಯಾಣ ಮಂಟಿಪ-11, ಖಾಸಗಿ ಶಾಲೆಗಳು-36) 

ಸೇರಿದಂತೆ ವಿವರ 

ನೀಡುವುದು) 

ಬಾಕಿ ಉಳಿಸಿಕೊಂಡಿರುವ 1. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನುರಿತ ತಾಂತ್ರಿಕ ತಜ್ನರಿಂದ 
ತೆರಿಗೆಯನ್ನು ವಸೂಲು ಡೋನ್‌ ಕ್ಯಾಮರಗಳನ್ನು ಬಳಸಿ ಸರ್ವೇ ಮಾಡಲಾಗುತ್ತಿದ್ದು, ಸದರಿ 
ಮಾಡಲು ಇದುವರೆವಿಗೂ ಸಮಯದಲ್ಲಿ ಆಸ್ತಿಯ ಮಾಲೀಕರ ವಿಳಾಸ ಮತ್ತು ದೂರವಾಣಿ 
ಕೈಗೊಂಡಿರುವ ಕ್ರಮಗಳ ಸಂಖ್ಯೆಗಳನ್ನು ಪಡೆದು ಕಛೇರಿ ದಾಖಲೆಯಲ್ಲಿ. 


ಬಗ್ಗೆ ವಿವರ ನೀಡುವುದು? ನಮೂದಿಸಲಾಗುತ್ತಿದೆ. 


———— 


ಮ 


2 


2. ಕರಸೂಲಿಗಾರರು ಮನೆ ಮನೆ ತೆರಳಿ tegrated all-in-One 
handheld smart ಯಂತ್ರಗಳನ್ನು ಉಪಯೋಗಿಸಿ ಆಸ್ಲಿ ತೆರಿಗೆ, ನೀರಿನ 
ಬಳಕೆ ಶುಲ್ಲ ಮತ್ತು ಯುಜಿಡಿ ಬಳಕೆ ಶುಲ್ಕಗಳ ಡಿಮ್ಯಾಂಡ್‌; 
ನೋಟೀಸ್‌ ನೀಡಲಾಗುತ್ತಿದೆ. ನಂತರ ಸಾರ್ವಜನಿಕರಿಂದ ನಗದು, 
ಕ್ರೇಡಿಟ್‌/ಡೆಬಿಟ್‌ ಕಾರ್ಡ್‌ ಮತ್ತು ಚೆಕ್‌ ಮತ್ತು ಡಿಡಿಗಳಲ್ಲಿ ಆಸ್ತಿ ತೆರಿಗೆ 
ಪಡೆದು ಈ ಯಂತ್ರದ ರಸೀದಿಯನ್ನು ನೀಡಲಾಗುತ್ತಿದೆ. 


3. wwwtumkurcitymre.govin ವೆಬ್‌ಸೈಟ್‌ ನಲ್ಲಿ ೦೧liಗೀ ಮುಖಾ೦ತರ 
ಹಾಗೂ ತುಮಕೂರು ಒನ್‌ ಕೇಂದ್ರಗಳಲ್ಲಿ ಆಸಿ ತೆರಿಗೆ ನೀರಿನ ಬಳಕೆ 
ಶುಲ್ಕ ಮತ್ತು ಯುಜಿಡಿ ಬಳಕೆ ಶುಲ್ಕಗಳನ್ನು ಪಾವತಿಸಲು ಅವಕಾಶ 
ಕಲ್ಪಿಸಲಾಗಿದೆ. ಸಾರ್ವಜನಿಕವಾಗಿ ಈ ಬಗ್ಗೆ ವ್ಯಾಪಕ ಪ್ರಚಾರ 
ಮಾಡಲಾಗುತ್ತಿದ್ದು, ನಿರೀಕ್ಲಿತ ಗುರಿಯನ್ನು ಸಾಧಿಸಲಾಗುವುದು. 


ಮುಂಜಾನೆ ಕಸ ಸಂಗ್ರಹ ಸಮಯದಲ್ಲಿ ತೆರಿಗೆ ಪಾವತಿಸುವಂತೆ 
ವಾರ್ಡ್‌ ನಂ. 1 ರಿಂದ 35ರ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ 
ಸಾರ್ವಜನಿಕರಿಗೆ ಆಟೋ ಟಿಪ್ಪರ್‌ ಮೂಲಕ ಪುಚುರ 
ಪಡಿಸಲಾಗುತ್ತಿದೆ. 


ತೆರಿಗೆ ಪಾವತಿಸದೆ ಇರುವವರಿಗೆ ಕರ್ನಾಟಿಕ ಮಹಾನಗರಪಾಲಿಕೆ 
ಅಧಿನಿಯಮ 1976 ವಿಯಮ 113 ರಂತೆ ಬಿಲ್ಲು ನೋಟೀಸ್‌ 
(Demand Notice) ಜಾರಿ ಮಾಡಿ ಸದರಿ ತೆರಿಗೆದಾರರಿಂದ ತೆರಿಗೆ 
ವಸೂಲಾತಿಗೆ ಕಮವಹಿಸಲಾಗುತ್ತಿದೆ. 


hh 


Un 


ಸಂಖ್ಯೆ: ನಅಇ 04 ತುಮಪಾ 2020(%) 


\ 

೩ 

N 
KN 


-ಬಿ.ಎನಿಬಸವರಾಜ) 
 ಸಗರಾಬಿವೃದ್ಧಿ ಸಚಿವರು 


KARNATAKA LEGISLATIVE COUNCIL 


1.Starred Question No. 487 
2.Name of the Member Sri Kantharaju (BML) 
3.Date of Reply 10-03-2020 
4.Minister who replies Hon'ble Urban Development Minister 
S, Question Answer 
No 
A (Rs.in lakhs) 
From the past 2 years year OB Demand Total Collection balance 
how much tax Densind 
collected ithe 2017-18 312.54| 1969.00 | 2281.54 [ 1635.00 646.54 
Tumkuru City 2018-19 | 646.54| 2168.00 | 281454 | 213875 | 675.79 
Corporation: 2019-20 675.79| 2276.00 | 2951.79 2766.34 185.45 
(Up to Feb 
2020 
Ending) 
B | How many properties 
will come in 
Tumkuru City Total No of properties is 1,06,847 


Corporation 
jurisdiction. 

C |Inthese properties Total No of properties that have not paid property tax -— 

how many properties | 32,400 

has tax arrears (Residential -14,624, Commercial-809, Residential/ 

(houses/commercial/ | Commercial buildings-461, Cooperatives-06, Industries-48, 

buildings/cooperative | Garments-01, other vacant land-16,390, Hotels-2, PG-4, 


s/ industries/ Rice mills-2, Hospitals-6, Choultry-11, Private schools-36) 
garments/ others) 

D | Whatarethe 1 In Tumkuru City jurisdiction survey has been taken up 
measures has been using advance technology like Drone cameras, during that 


taken till now to 
collect the arrears of 
tax. 


time address and phone number of the property owners 
has been updated. 

2 Using integrated All-in-one handheld smart devices 
Property tax, Trade licence, Water and UGD demand 
notices have been served and also issued receipts for tax 
paid at Customer’s door step. 

3 Online provision was made to pay Property tax, Trade 
licence; Water and UGD fee through 


ಗ: 


been used to inform tax payers to reach prescribed goal. 


4 The tax payers have been informed about tax payment 
due through daily waste collecting auto tippers in all the 
wards of the Corporation. 

5 According to the Karnataka Corporation Act 1976 rule 
113, demand notice has been issued to those who have 
not paid the taxes. 


File No. UDD 04 TuMaPa 2020 
Sd/- 
(B A Basavaraja) 
Minister for Urban Development 


